ಡಾ।। ಸೂರ್ಯನಾಥ ಕಾಮತ್‌ 


ಕರ್ನಾಟಕದಲ್ಲಿ ಗುಲಾಮಗಿರಿ ಹಾಗೂ ಅದರ ರದ್ದತಿ (1843) 


ಗುಲಾಮ ಪದ್ಧತಿ ಅಥವಾ ಗುಲಾಮಗಿರಿ 

ಪ್ರಾಚೀನ ಭಾರತದಲ್ಲೂ ಕರ್ನಾಟಕದಲ್ಲೂ ಸಾಮಾನ್ಯ 
4. ಇದ್ದ ವ್ಯವಸ್ಥೆ. “ತೊತ್ತು' . ಎಂಬ ಶಬ್ದವನ್ನು 
ಹೆಣ್ಣುದಾಸಿ “ಅಥವಾ ಗುಲಾಮಳಿಗೂ ಗಂಡು ತೊತ್ತು. 
ತೊಂಡ ಎಂಬ ಶಬ್ದವನ್ನು ಪುರುಷ ಗುಲಾಮನಿಗೂ 
ಬಳಸಲಾಗಿದ್ದು! ಈ ವ್ಯವಸ್ಥೆಯು ನಮ್ಮ ಪ್ರಾಚೀನ 
ಆರ್ಥಿಕ ವ್ಯವಸ್ಥೆಯ ಭಾಗವಾಗಿತ್ತು. ಬ್ರಿಟಿಷರ ಆಗಮ 
ನವಾಗಿ ಮುಂದೆ 1843ರಲ್ಲಿ ಗುಲಾಮಗಿರಿ ಪದ್ಧತಿ 
ಯನ್ನು ಅವರು ರದ್ದು ಮಾಡಿದರೂ ಅದು ಒಮೆ ಗೇ 
ಕಣ್ಮರೆ ಆಗಲಿಲ್ಲ. ನನ್ನು ಕಾಲದಲ್ಲಿ ಜೀತ ಪದ್ಧತಿ 
ಯನ್ನು ರದ್ದು ಮಾಡಿದಂತೆಯೇ ಆಗಿನ ಸಿತಿ ಇತ್ತು. 
ಗುಲಾಮರು ಬದುಕಲು ಬೇರ ದಾರಿ ಇದ್ದಾಗ 
ಮಾತ್ರ ಅವರು ಮುಕ್ತಿ ಪಡೆಯಬಹುದಾಗಿತ್ತು. ಇಲ್ಲ 
ವಾದರೆ ಪಂಜರದಲ್ಲಿ ಬಂಧಿಸೆದ್ದ ಪ್ರಾಣಿಯನ್ನು 
ಹೊರ ಬಿಟ್ಟರೂ ಅದು ಪಂಜರದಿಂದ ಹೊರ ಬರಲು 
ಅಸಮರ್ಥವಾದ ಮನಃಸ್ಥಿತಿಯಲ್ಲಿ ಅವರು ಇದ್ದರು. 


ಜೀತ ಪದ್ಧತಿ ಮತ್ತು ಗುಲಾಮಗಿರಿಯಲ್ಲಿ 
ವ್ಯತ್ಯಾಸವಿದೆ. ಜೇತವು ಕಾಲಮಿತಿಗೆ ಒಳಪ ಟ್ಟದ್ದು. 
ಸಾಲ ಪಡೆದ ವ್ಯಕ್ತಿ ಸಾಲ ತೀರುವವರೆಗೆ “ತನ್ನ 
ಮಾಲೀಕನಲ್ಲಿ ದುಡಿಯಬೇಕು. ಜೀತಕ್ಕೆ ಅಸ್ಪಶ್ಯರೇ 
ಅಲ್ಲದೆ "`ಮೇಲ್ದಾತಿಯವರಾದ ಲಿಂಗಾಯಶರೂ, 
ಬ್ರಾಹ್ಮ! ಣರೂಕೂಡ ಒಳಪ ಟ್ರ ಉದಾಹರಣೆಗಳುಂಟು. 
ಜೀತ ಪದ್ಧತಿಯನ್ನು ಇಲ್ಲಿ ಚರ್ಚಿಸಿಲ್ಲ. ಗುಲಾಮ 
ಎಂದರೆ ಆತೆ ತನ್ನ ಒಡೆಯನ ಸೇವಕ; ಒಡೆಯನನ್ನು 
ಆತ ಬಿಟ್ಟು ಹೋಗುವಂತಿಲ್ಲ. ಆತನನ್ನು ತನ್ನಲ್ಲಿನ 
ರಾಸುಗಳಂತೆ ಒಡೆಯನು ಮಾರಬಹುದು. ಜೀತದಾ 
ಳನ್ನು ಮಾರುವಂತೆ ಇಲ್ಲ. ಗುಲಾಮರು ಗದ್ದೆ ತೋಟ 
ಗಳಲ್ಲಿ ಕೆಲಸ ಮಾಡುವವರಾದರೆ ಅವರು ಬಹುಪಾ 
ಲಿಗೆ ಅಸ್ಪಶ್ಯ ಜಾತಿಗೆ ಸೇರಿದವರು. ಮನೆಯಲ್ಲಿ ಸೇವ 
ಕರಾದರೆ “ಮೇಲ್ಜಾತಿಯವರು. ಆದರೆ ಗುಲಾಮರಾಗಿದ್ದ 
ವರಲ್ಲಿ ಅಸ್ಪೃಶ ರೇ ಹೆಚ್ಚು. ರಾಜರು ಸೈನಿಕ ಇಲ್ಲವೇ 
ಸಾರ್ವಜನಿಕ ಸೇವೆಗೆ ಪ್ರಶಿಫಲವಾಗಿ ನೀಡಿದ್ದ ಭೂಮಿ 
ಯನ್ನು ಸಾಗುಮಾಡಲು ಮೂಲ ದಾಳು ಅಥವಾ 


೧೮೦ 


" ರಾಜೇಂದ್ರನ ಕಾಲದಲ್ಲಿ 


ಗುಲಾಮರನ್ನು ಕೊಟ್ಟುದು ಕೊಡಗಿನ ದಾಖಲೆಗಳಲ್ಲಿ 
ಕಾಣಬ ರತ್ತದೆ. ಉದಾಹರಣೆಗೆ ಲಿಂಗರಾಜೇಂದ್ರ ಒಡೆಯ 
(1811-20)ನ ಕಾಲದಲ್ಲಿ ಹಾರಂಗಿ ಗ್ರಾಮದಲ್ಲಿದ್ದ 
ಕ್ಷತ್ರಿ ದಳವಾಯಿ ರಾಮಯ್ಯ ಎಂಬಾತನಿಗೆ ಅವನ 
ಭೂಮಿ ಆರಂಭಕಾಗಿ ಬಲಗೈಲಿಂಗಿ ಎಂಬ “ಹೆಂಣು 
ಜನ'' ಹಾಗೂ ಅವಳ 4 ವರ್ಷದ ಮಗ ತಿಪ್ಪ 
ಹಾಗೂ ಒಂದು ವರ್ಷದ ಲಿಂಗಿ ಅಂತು ಜನ 3 
ಮೂರನ್ನು “ನಿನಗೆ ಜಮ್ಮಕ್ಕೆ ಅಪ್ಪಣೆ ಕೊಡಿಸಿರುವುದ 
ರಿಂದ ನಿನ್ನ ಪುತ್ರ ಪಾರಂಪರ್ವವಗಿ ಜಮ್ಮವಾಗಿ 
ಅನುಭವಿಸಿ ಸ್ವಾಮಿ ಕಾರ್ಯಮುಖ್ಯವೆಂದು ನಡೆದು 
ಕೊಳ್ಳುವುದಾಗಿ ಸನದು” ಎಂಬ ಅಜ್ಞೆಯ್ಯ ದಾಖಲೆ 
ಯಿಂದ ಸಿಗುವ ಮಾಹಿತಿ ಗಮನಿಸಿ? ಡಿ.ಎನ್‌. 
ಕೃಷ್ಣಯ್ಯ ವರದಿ ಮಾಡಿರುವಂತೆ ಚಿಕ್ಕವೀರ 
(1820-34) ಕೊಡಗಿನಲ್ಲಿ 
6089 "ಜನ ಜಮ್ಮ] ದಾಳುಗಳು ಇದ್ದರು. ಅವರೇ 


ಹೇಳುವಂತೆ ಈ ಜಮ್ಮಃ ದಾಳುಗಳಲ್ಲಿ ಭೂಮಿ ಜಮ್ಮ, 


ದಾಳು ಮತ್ತು ಒಕ್ಕಲು" ಜಮ್ಮ! ದಾಳು, ಎಂಬ ಬೇಡ 
ವಿತ್ತು. “ಭೂಮಿ ಜಮ್ಮ ದಾಳುಗಳ ತಾವಿದ್ದ 
ಭೂಮಿಯಲ್ಲಿ ಆಳುಗಳಾಗಿದ್ದು ಆ ಭೂಮಿಯ ಯಜ 
ಮಾನರು . ಬದಲಾದರೂ ' “ವರು ಆ ಭೂಮಿಗೆ 
ಸಂಬಂಧಪಟ್ಟು ಅಲ್ಲೇ ವಾಸಿಸಬೇಕಾದವರು"'' ಇನ್ನು 
ಒಕ್ಕಲು ಜಮ್ಮ ದಾಳು “ತಾವು ಯಾರ ಆಳುಗಳಾಗಿರು 
ವರೋ ಅವರು ಎಲ್ಲಿ ಭೂಮಿ ಮಾಡುತ್ತಿದ್ದರ- 

ಅವರೊಡನೆ ಹೋಗಿ ಅಲ್ಲಿ ತೆಲಸಮಾಡಬೇಕುೆ' 

ಜಮ್ಮದಾಳು ಅಥವಾ ವ್ಯವಸಾಯ ಕ್ಷೇತ್ರ ks 
ಗುಲಾಮರು ಅಸ್ಪ್ರಶ್ಯ ಶ್ಚ ಮತ್ತು ಬುಡಕಟ್ಟು ವೆರ್ಗಕಿ 
ಸೇರಿದವರಾಗಿದ್ದರೆಂದು' ತಿಳಿಸಿ ಅವ್ಳರು ಅಂಥವರುಗಳ 
ಜಾತಿಗಳ ಪಟ್ಟಿಕೊಟ್ಟಿ ದ್ದಾರೆ? ಕೊಡಗಿನ 
ವೀರರಾಜೇಂದ್ರನ ಪನ್ಯ ಭೂಮಿ ಅಥವಾ ಅರಮನೆ 
ಜಮಿನಿನಲ್ಲಿ 168 ಭೂಮಿ ಜಮ್ಮದಾಳುಗಳೂ 
1,055 'ಒಕ್ಕಲು ಜಮ್ಮದಾಳುಗಳೂ ಇದ್ದರೆಂದೂ 
ಅವರು ತಿಳಿಸಿದ್ದಾರೆ? 


ಇತಿಹಾಸ ದರ್ಶನ 


vk 


(» 


ದಕ್ಷಿಣ ಕನ್ನಡದಲ್ಲಿ “ಮೂಲದ ಹೊಲೆಯ” 
ಮತ್ತು “ಸಾಲದ ಹೊಲೆಯ' ಎಂಬ ಕೃಷಿ ಕೂಲಿಗಾ 
ರರು” ಇದ್ದ ವಿಚಾರವನ್ನು ಸ್ಟರಾಕ್ಸ್‌ ಅಲ್ಲಿನ ಗ್ಯಾಸೆಟಿ 
ಯರ್‌ (894)ನಲ್ಲ "ಹೇಳಿದ್ದಾರೆ. ಇಲ್ಲಿ ಸಾಲದ 
ಹೊಲೆಯರೆಂದರೆ ಸಾಲಕೆ ಜೀತವಾದವರು. ಅವರ 


ಚಾರ ಬಿಟ್ಟರೆ, ಮೂಲದ ಯರು ಕೃಷಿ 
ಗುಲಾಮರೆಂದು (ಘಾರ್ಮ್‌ ಸ್ಲೇವ) ಬಣ್ಣಿಸಿರುವ 
ಅವರು, “ಗುಲಾಮಗಿರಿಯು ಕಾನೂನಿನಂತೆರದ್ದಾದರೂ 
ರೂಢ ಪದ್ಧತಿಗಳು ಬೇಗನೇ ಮಾಯವಾಗುವುದಿಲ್ಲ' 


ಎಂದಿದ್ದಾರೆ.” ಗಟ್ಟದೆ ಮೇಲಿನ ಕಾಫಿ ತೋಟದಲ್ಲಿ 
ಹೆಚ್ಚಿನ ಕೂಲಿಸಿಗುವ ಆಕರ್ಷಣೆ ಇದ್ದರೂ ಅವರು 


ತಮ್ಮ ಪರಂಪರಾಗತ ೭೫ ಒಡೆಯನನ್ನು. ಒಡೆಯನು 
ಸನ್ನು ಚೆನ್ನಾಗಿ ನಡೆ ಸಿಕೊಳ್ಳು ವಷ್ಟು ಕಾಲ್ಕ ತ್ಯಜಿ 
ಸಲು ಇಚ್ಚೆ ಸೈ ಪಡುವುದಿಲ್ಲ, ನಂದು ತಿಳಿಸಿದ್ದಾರೆ. 


ಜೈನರೂ, ಬ್ರಾಹ ಒಣಿರೂ ಕೃಷಿಗಾಗಿ ಇವರನ್ನೇ ಅವ 
ಲಂಬಿಸಿದ್ದಾರೆ, ಎಂದು ಹೇಳಿ ಅವರಿಗೇ ನೀಡುವ 
ಅಶನಾರ್ಥ ಕೂಲಿಯ ವಿವರ ಕೂಡ ಹೇಳಿದ್ದಾರೆ3 ಈ 
ಎರಡು ಗುಂಪಿನಲ್ಲಿ ಇರುವ ವ್ಯತ್ಯಾಸ ಕಣ್ಮರೆಯಾಗು 
ತ್ತಿದೆ, ಎಂದಿರುವ. ಅವರು ಸಾಲದ ಹೊಲೆಯನ 
ವಿಚಾರದಲ್ಲಿ ವಷ ೯ಕ್ಕೆ ಸ್ವಲ್ಪ ನಗದು ಹಣ ಅವನ 
ಲೆಕ್ಕಕ್ಕೆ ಸೇರುವ ವಿನಾ, ಉಳಿದ ವಿಚಾರದಲ್ಲಿ ಇಬ್ಬ 
ರಿಗೂ ಸಮಾನ ಸ್ವಲ್ಪ ನಗದು ಹಣ ಅವನ ಲೆಕ್ಕಕ್ಕೆ 
ಸೇರುವ ವಿನ್ನಾ “ಉಳದ ವಿಚಾರದಲ್ಲಿ ಇಬ್ಬರಿಗೂ 
ಸಮಾನ ವಸ್ತುರೂಪದ ಕೂಲಿ ನೀಡಲಾಗುತ್ತಿದೆ 
ಎಂದು ಅವರು ವಿವರಿಸದ್ದಾರೆ'? ಹೇಗಿದ್ದರೂ 
ಬ್ರಿಟಿಷರ ಕಾನೂನು, ಕಾಫಿ ತೋಟಗಳಲ್ಲಿ ಮತ್ತು 
ಇತರ ಕಡೆಗಳಲ್ಲಿ ಕೂಲಿ ಕೆಲಸ ಸಿಗುವ ಅವಕಾಶದ 
ಹೆಚ್ಚಳಗಳಿಂದ "ಮೂಲದ ಹೊಲೆಯರ ಸಿತಿ ಜೀತ 
ದಾಳುವಿನ ' ಮಟ್ಟಕ್ಕೆ ಬಂತು ಬ್ರಿಟಿಷರ ಆಗಮನದ 
ಪೂರ್ವದಲ್ಲಿ ಅವರು ಅ ಸಿಯಲ್ಲಿ ಇರಲಿಲ್ಲು 
ಎಂಬುದನ್ನು ನೆನಪಿಡಬೇಕು. ಇ ಗ್ಯಾಸೆಟಿಯರ್‌ನ 
ಎರಡನೇಯ ಭಾಗದಲ್ಲಿ ಹೇಳುವಂತೆ, 
“ಬಹುಪಾಲು ಅಸ್ಪಶ್ಯ ಜಾತಿಯ ಭೂಕಾರ್ಮಿಕರು 
ಮೂಲದ ಇಲ್ಲವೇ ಸಾಲದ ಹೊಲೆಯರು. ಮೂಲ 
ಹೊಲಿಯರು ಪರಂಪರಾಗತವಾಗಿದ್ದ ಗುಲಾಮ ಪದ್ಧ 
ತಿಯ ಕಟ್ಟುಪಾಡಿನಂತೆ ನಡೆದುಕೊಳ್ಳುತ್ತಿದ್ದಾರೆ, ಮತ್ತು 


ನಿ 


£2 


Ne 


e 
ಸ್ಟುವರ್ಟ್‌ 


ಇದು ಬಹು ಮಟ್ಟಿಗೆ ಹಿಂದಿನ ಗುಲಾಮಗಿರಿಯ 
ಬಂಧನವಷ್ಟೇ ಬಲವಾಗಿದೆಯೆನ್ನಬಹುದು, 
ಎಂದಿದ್ದಾ ರೆ” 


ಇತಿಹಾಸ ದರ್ಶನ 


. ರಿಯ ಸ್ವರೂಪ ಸೌಮ್ಯವಾಗಿತ್ತು?' 


ಕ ಭೂಮಿಯ 


ಧಾರವಾಡ ಜಿಲ್ಲೆಯ 1828ರ ಒಂದು ವರದಿ 
ಯಲ್ಲಿ ಪೇಶ್ವೆಯರ ಕಾಲದಲ್ಲಿ' ಸ್ಪಲ್ಪ ಹೆಚ್ಚಿದ್ದರೂ 


ಗುಲಾಮಗಿರಿಯು ಬಹುಮಟ್ಟಿಗೆ "ಅಷ್ಟೊಂದು ರ್ವ 


ತ್ರಿಕವಾಗಿರಲಿಲ್ಲ ಎಂದಿದೆ. “ಗುಲಾಮನು(ಳು) ತನ್ನ 
ಒಡೆಯನನ್ನ ತ್ಯಜಿಸುವಂತಿಲ್ಲ ಮತ್ತು ಅವನ(ಳ) ನ್ನು 
ಮಾರಾಟ ಮಾಡಬಹುದು. ಹೀಗಿದ್ದರೂ ಗುಲಾಮಗಿ 
ಎಂದು ವರದಿ 
ತಿಳಿಸುತ್ತದೆ. ಐರೋಪ್ಯ ದೇಶಗಳಲ್ಲಿ ಹಾಗೂ ನೀಗ್ರೊ 
ಗುಲಾಮರನ್ನು ನಡೆಸುವ ವಿಧಾನಗಳಲ್ಲಿ ಮತ್ತು 
ಭಾರತದಲ್ಲಿ ಇದ್ದ ವಿಧಾನದಲ್ಲಿ ತುಲನೆ ಮಾಡಿ ಈ 
ಮಾತು ಹೇಳಿದೆ. ಇಲ್ಲಿ ಗುಲಾಮರನ್ನು ಅಯಾತ 
ಮಾಡಲಾಗುತ್ತದೆ, ಎಂದು ವರದಿ ತಿಳಿಸುತ್ತದೆ. ಆದರೆ - 
ಎಲ್ಲಿಂದ ಎಂದು ಹೇಳಿಲ್ಲ ಅದರೆ ಇಲ್ಲಿನ ಉಲ್ಲೇಖ 
ದಲ್ಲಿ ಕೃಷಿ ಕಾರ್ಮಿಕ ಗುಲಾಮರ ಬಗ್ಗೆ ಉಲ್ಲೇಖವಿಲ್ಲ. 


ಬಹುಪಾಲ್ಲು ಮನವಾರ್ತೆಯ ತೊತ್ತಿನ ಬಗ್ಗೆ 
ವಿವರಗಳಿವೆ.!3 
ಹಳೇ ಮೈಸೂರು ಸಂಸ್ಥಾನದಲ್ಲಿ ಇದ್ದ 


ಗುಲಾಮರ ಬಗ್ಗೆ ಸ್‌ ೯ಟನ್‌ "ಹುಟ್ಟಾಳು' ಮತ್ತು 
"ಮಣ್ಣಾಳು' ಎಂಬ: ವರ್ಗೀಕರಣ ಮಾಡಿದ್ದಾರೆ. 
ಹುಟ್ಟಾಳು ಕೊಡಗಿನ ಒಕ್ಕಲು ಜಮ್ಮದಾಳು ಇದ್ದಂತೆ. 
ಆತ ತನ್ನ ಸ್ವಾಮಿಯ ಎಲ್ಲ ಭೂಮಿಯಲ್ಲಿ . ಕಲಸ 


ಮಾಡಬೇಕು; "ಆತ ಗುಲಾನಾಗಿ ಹುಟಿ ಸಿದ್ದು ತಲೆ 
ತಲಾಂತರದಿಂದ ಕೃಷಿ ಕೂಲಿ ಮಾಡುತ್ತಾನೆ. 
ಇನ್ನೊ ೦ಂದು ವರ್ಗ ಮಣ್ಣಾಳು. ಈತ ಕೊಡಗಿನ 


ಭೂಮಿ 'ಜಮ ಒದಾಳುಗಳಂತೆ. “ಅವರು ಒಂದು ವಿಶಿಷ್ಟ 
ವ್ಯವಸಾಯ "ಭೊಮಿಗೆ ಬದ್ಧರಾದ ಗುಲಾಮರು. 
ಹಸ್ಥಾಂತರದೊಂದಿಗೆ ` ಇವರದೂ 
ಹಸ್ತಾಂತರವಾಗುತ್ತದೆ.' 


ಈ ಗುಲಾಮರು ಅಸ್ಪೃಶ್ಯ ಜಾತಿಯವರೆಂದು 
ಥರ್ಸ್ಸ್ವನ್‌ ತಿಳಿಸಿದ್ದಾರೆ. ಅಸ್ಪೃಶ್ಶರಲ್ಲಿ ಗಂಗಡಿಕಾರ 
ಮತ್ತು ಮರಸು'* ಎಂಬ ಜಾತಿಯವರಿದ್ದುದನ್ನು 
ಅವರು ಉಲ್ಲೇಖಿಸಿದ್ದಾರೆ. . ಇವರು ಮ್ಫೈ ಸೂರು "ಸಂಸ್ಥಾ 
ನದ ಮುಖ್ಯ. ಕೃಷಿ ವರ್ಗ ವಾದ ಗಂಗಡಿಕಾರ ಮತ್ತು 
ಮೊರಸು ಒಕ್ಕಲುಗಳ ಗುಲಾಮರಾಗಿದ್ದರೆಂದು ಊಹಿ 
ಸಲು ಯಾವ" ಅಡಚಣೆಯೂ ಇಲ್ಲ. “ಎಂದು ಗುಲಾ 
ಮಗಿರಿ ಇರದಿದ್ದರೂ ಗಂಗಡಿಕಾರ ಒಕ್ಕಲುಗರಿಗೆ 
ಸಂಬಂಧಿಸಿ ಪ್ರತಿಯೊಂದೂ ಊರಲ್ಲೂ ಹಳೆಮಕಳು 
(ಹೊಲೆ ಮಕ್ಕಳು?) ಇದ್ದು ಈ ಒಕ್ಕಲಿಗರ ಮನೆಗಳಲ್ಲಿ 


೧೮೧ 


ಮದುವೆಯಾದಾಗ ವರನ ಚಪ್ಪಲಿ ಸಾಗಿಸಲು, ಆ ಜಾತಿ 
ಯವರ ಸಂದೇಶವಾಹಕರಾಗಿ, "ಸತ್ತವರ ಹೆಣದ ಮುಂದೆ 
ಬೆಂಕಿ ಒಯ್ಯಲು ಹಾಗೂ ಸುಡುತಿ ತ್ತಿರುವ ಒಕ್ಕಲಿಗರ ಹೆಣ 
ಪೂತಿ ರ್ಶಿಸುಡುವವರೆಗೆ ಕಾಯುವ, ಮುಂತಾದ ಜವಾಬ್ದಾರಿ 
ಈ ಹಳೆ ಮಕ್ಕಳಿಗೆ ಇದೆ, ಎಂದು ಥರ್ಸ್ವನ್‌ ಹೇಳಿರು 
ವುದು'5 ಈ ಉಹೆಗೆ ಸಮರ್ಥನೆ ನೀಡುತ್ತದೆ. 


ಇನ್ನು ಮನೆವಾರ್ತೆ ಗುಲಾಮರ ವರ್ಗ 
ಇನ್ನೊಂದು. ಇಲ್ಲಿ ಬಹುಪಾಲು ಹೆಂಗಸರೇ ಇದಿರ 
ಬಹುದು. ಗಂಡು ತೊತ್ತು ಇರಲಿಲ್ಲವೆಂದಲ್ಲ. ಯುದ್ಧ 
ಕಾಲದಲ್ಲಿ ಸೆರೆಸಿಕ್ಕ ಗಂಡು ಅಥವಾ ಹೆಣ್ಣನ್ನು ಮನ 
ವಾರ್ತೆ ಗುಲಾಮರಾಗಿ ನೀಡುತ್ತಿದ್ದ ವಿಚಾರ ಕೊಡಗಿನ 
ಇತಿಹಾಸದಲ್ಲಿ ವಿಪುಲವಾಗಿ ದೊರಕುತ್ತದೆ. ಇದಲ್ಲದೆ 
ನೀತಿಗೆಟ್ಟ, ಎಂದರೆ ವ್ಯಭಿಃ ಚಾರ ಮಾಡಿದ ಮಹಿಳೆಯ 
ರನ್ನು "ತೊತ್ತಾಗಿ ಮಾರುತ್ತಿದ್ದರು. ಅವಳ ಮಕ್ಕಳೂ 
ಮುಂದೆ ಗುಲಾಮರಾಗುತ್ತಿದ್ದರು. ಇಂಥ ್ಛತೊತ್ತನ್ನು 
ಮನೆಯೊಡೆಯನು ಮನೆವಾರ್ಶೆಗೆ ದುಡಿಸುವುದರ 
ಜೊತೆಗೆ ಅವಳ ಜೊತೆ ವಿವಾಹ ಜಾಹಿರ ಸಂಬಂಧ 
ವನ್ನೂ ಇಟ್ಟುಕೊಳ್ಳುತ್ತಿರಬೇಕು. ಕೊಡಗಿನ ಹದಿಮೂರ 
ನೇಯ ಶತಮಾನದ ಒಂದು ಶತಮಾನದಲ್ಲಿ ಆಸ್ತಿಯ 
ಹಕ್ಕನ್ನು ಹೆಣ್ಣುಮಕ್ಕಳಿಗೂ ತೊತ್ತಿನ ಮಕ್ಕಳಿಗೂ (ಗಂಡು 
ನಿಯಮಬದ್ಧ ಮಕ್ಕಳಿಲ್ಲ ಪಥಾ " ನೀಡಬೇಕೆಂದು 
ಕಾನೂನಿನ" ಉಲ್ಲೇಖವಿದೆ. ಪರಪುರುಷನ 
ಜೊತೆ ಸಂಬಂಧವಿರಿಸಿ “ಯಿರುಳು ತಪ್ಪಿದಕ್ಕಿ' ವಿವಾ 
ಹಿತ ಮಹಿಳೆಯ ಗಂಡನೊಬ್ಬನು ಆ ಹೆಣ್ಣು ತನಗೆ 
ಬೇಡವೆಂದು ಸರಕಾರಕ್ಕೆ ಬಿರಕೊಂಡದ್ದಕ್ಕೆ “ಯಾ 
ಹೆಣ್ಣು ನಿನಗೆ 
ದಾಖಲು ಮಾಡುವುದಾಗಿಯೆಂಬ ನಿರೂಪ” ಎಂದು 
ಕೊಡಗಿನ ಒಂದು ಅರಮನೆ ದಾಖಲೆ ಹೇಳುತ್ತದೆ.” 
(ಇಲ್ಲಿ ವ್ಯಭಿಚಾರಕ್ಕೆ ಕಾರಣನಾದ ಗಂಡಸಿಗೆ “ಪಾರಾ 
ದಲ್ಲಿ' ಇಟ್ಟಿದ್ದು - ಎಂದರೆ ಬಂಧೀಖಾನೆಯಲ್ಲಿ 
ಇಟ್ಟದ್ದು ಕಾಣಬುರತ್ತದೆ; ಅಲ್ಲದೆ ಆತನಿಗೆ “ಯೇಳು 
ಕೂರದೆ ಹೊಡಶಿಯಿನ್ನು ಮುಂದೆ ಯಾ ಪ್ರಕಾರ 
ಮಾಡದಂತೆ ಬಾಯಿಂದ ಬಿಗಿ ಹತ್ತಿಸಿದ” ವಿಚಾರ 
'ಶಿಳಿಯುತ್ತದೆ). ಇಂಥ ಮಹಿಳೆಯರನ್ನು ಅರಮನೆಯ 
ವರು ಮಾರಾಟ ಮಾಡುತ್ತಿರಬಹುದು. 


ಶೃಂಗೇರಿ ಮಠದ ಕಡತಗಳಲ್ಲಿ ಇಂಥ ವ್ಯಭಿಚಾರ 
ಮಾಡಿದ ಮಹಿಳೆಯರನ್ನು ಮತಕ್ಕೆ ಒಪ್ಪಿಸುವ 
ಹಾಗೂ ಅವರನ್ನು ಮಾರಾಟ ಮಾಡುವ ಸಂಪ್ರದಾ 


೧೮೨ 


ಯದ ಉಲ್ಲೇಖವಿದೆ. 


- ಮಹಿಳೆಯರನ್ನ 


ಬೇಡದೆಯಿದ್ರ ಅರಮನೆ ತರಕ್ಕೆ 


“ಕೊಪ್ಪದ ಶೀಮೆ ಶಿಸಲೆ 
ಮಂಜನ ಹೆಂಡತಿ ಪಣಿಯೆಂಬ ವಿಧವೆಯು ಪ್ರಾಕು 
ಯಿರ್ರುಳ ತಪ್ಪಿ ಬಂದಲ್ಲಿ ಯಾ ಹೆಣ್ಣನ್ನು ನಿಮಗೆ 
ಕ್ರಯಕ್ಕಿ ಕೊಟ್ಟ  ಸಮನಿಫಾ ಬಹಾಕ್ರಯ ಗದ್ಮಾಣ 
ಮೂರು ವರ್ರಾಹ” ಎಂದು ಒಂದು ದಾಖಲೆ ಹೇಳಿ 
ದರೆ, ಇನ್ನೊಂದು ದಾಖಲೆಯಲ್ಲಿ “ನಿನ ತಂಗಿ 
ಗೊದಿಯೆಂಬ ವಿದುವೆಯು ಯಿರುಳು ತಪ್ರಿ ಶ್ರೀ 


ಮಠಕ್ಕೆ ಹರಕೆರಿ ಚಾವಡಿಗೆ ಬಂದಲ್ಲಿ” ಎಂದಿದ್ದು 
ಅವಳನ್ನು ಅವಳ ಸೋದರನಿಗೇ 12 ವರಹಕ್ಕೆ 
ಮಾರಿದ. ಉಲ್ಲೇಖವಿದೆ. ಒಂದು ಸರಕಾರವು 


ಮಾಡುವ ಕ್ರಮವನ್ನೇ ಶೃಂಗೇರಿ ಮಠವು ಮಾಡಿದೆ. 
“ಹರಕೆರಿ ಚಾವಡಿ' ಎಂಬ ಶಬ್ದ ಹಾಗೂ ಕೊಡಗು 
“ಅರಮನೆ ತರಕ್ಕೆ ಎಂಬ ಶಬ್ದಗಳಲ್ಲಿ ಏನಾದರೂ 
ಸಂಬಂಧವಿದೆಯೇ ಅಥವಾ ಈ ಎರಡು ಮೂಲ 
ದಾಖಲೆಯನ್ನು ಓದುವಲ್ಲಿ ಏನಾದರೂ ತಪ್ಪಾಗಿದಯೇ 
ಎಂಬ ಸಂಗತಿ ವಿಚಾರಾರ್ಹ. 


ಮೈಸೂರು *ಸಮಯಾಚಾರ' 
ಎಂಬುದಾಗಿ ಇಂಥದೇ ದೆ ಇತ್ತೆಂದೂ ಇದನ್ನು 
1834 ರಲ್ಲಿ ನಿಲ್ಲಿಸಿದರೆಂದೂ ಎಂ. ಶಾಮರಾವ್‌ 
ಹೇಳಿದ್ದಾರೆ. “ವ್ಯಭಿಚಾರದ ಅಪರಾದ ಮಾಡಿದ 
ಸಾರ್ವಜನಿಕವಾಗಿ ಹರಾಜುಮಾಡಿ 
ಕಮಿಶನರ್‌ ಆಡಳಿತದ ಅರಂ 
ಭದ ದಿನಗಳವರೆಗೂ ಸಾಮಾನ್ಯವಾಗಿತ್ತು. 1834ರ 
ಸರಕಾರೀ ಘೋಷಣೆ (ಪೊಕ್ಸೆ ಕ್ರಮೇಶನ ನ್‌) ಯಿಂದ 
ಇದನ್ನು ನಿಲಿಸಲಾಯಿತು.' ಎಂದು ಹೇಳಿರುವ 
ಅವರು ಈ ಹಥಾಚ್ಛವಿಂದ ಸರಕಾರಕ್ಕೆ ಆದಾಯ 
ಬರುತ್ತಿತ್ತು ಎಂದಿದ್ದಾರೆ.'* : ಈ ವ್ಯವಸ್ಥೆ ವಿವರಗಳನ್ನು 
ಆ. ಕಾಲದ ದಾಖಲೆಗಳಿಂದ ತಿಳಿಯ ಜಿತಾಗಿದೆ. 


ಮಾರುವುದು ಬ್ರಿಟಿಷ್‌ 


ಇಂಥ ಮನೆವಾರ್ತೆ ಗುಲಾಮಗಿರಿಯ ಮೂಲದ 


ವಿಚಾರ ಮೇಲೆ ಉಲ್ಲೇಖಿಸಿದ 1821ರ ಧಾರವಾಡದ 
ಒಂದು ವರದಿ ಹೀಗೆ ಹೇಳುತ್ತದೆ: “ಕಳವು ಇಲ್ಲವೇ 
ವ್ಯಭಿಚಾರ ಮಾಡಿದ ಮಹಿಳೆಯನ್ನು ಕೆಲವು ಬಾರಿ 
ಸರಕಾರದ ಗುಲಾಮಳಾಗಿ ಮಾಡ ಲಾಗುತ್ತಿತ್ತು. ಇಲ್ಲವೇ 
ಮಾರಾಟ ಮಾಡಲಾಗುತ್ತಿತ್ತು. ಬರಗಾಲ ಬಂದಾಗ 
ಜನ ತಮ್ಮ ಹೆಣ್ಣು ಮಕ್ಕಳನ್ನು ಗುಲಾಮರಾಗಿ 
ಮಾರುತ್ತಿದ್ದರು.” ಇದೇ ವರದಿ" ತಿಳಿಸುವಂತೆ “ಯಜ 
ಮಾನನು ತನ್ನ ಗುಲಮಳಾದ ಹುಡುಗಿಗೆ ಹುಟ್ಟಿದ 
ಮಕ್ಕಳನ್ನು ಸಾಕುವ ಮತ್ತು ಅವರ ಮದುವೆ 


ಇತಿಹಾಸ ದರ್ಶನ 


1 
ನ 


ಏರ್ಪಡಿಸುವ ಜವಾಬ್ದಾರಿ ಹೊಂದಿದ್ದನ್ನು'' ಎಂದು ತಿಳಿ 
ಸುತ್ತ ಗುಲಾಮಳದಾವಳು ಮನೆಯ ಸೇವಕಿ 
ಯಾಗಿದ್ದು ಅವಳ ಮಗಳೂ ವಿವಾಹಿತಳಾಗದಿದ್ದರೆ 
ಗುಲಾಮಿ ಅಥವಾ ವೇಶ್ಶೆಯಾಗಿ ಇರುತ್ತಿದ್ದಳು 

ಎಂದು ಹೇಳಿದೆ. ಗುಲಾಮಳಿಗೆ ಮಗನಾದರೆ ತಾಯಿಗೆ 
(ಅವಳ ಆಸ್ತಿಗೆ) ಆತ 
ಲಾಮಳು ವೇಶ್ಯೆ ಯಾಗಿ ಏನನ್ನಾದರೂ ಸಂಪಾದಿಸಿ 
ದರೆ, ಅವಳೂ ಅದನ್ನು ತನ್ನ ಮಕ್ಕಳಿಗೆ ನೀಡ 
ಬಹುದಾಗಿತ್ತು, ಎಂದು ವರದಿ ವಿವರಣೆ ನೀಡಿದೆ. 
“ಗುಲಾಮಳಾಗಲೀ ಅವಳೆ ಮಗನಾಗಲೀ ಸರಿಯಾಗಿ 
ವರ್ತಿಸದಿದ್ದಲ್ಲಿ ಯಜಮಾನನು ಅವರನ್ನು ಹೊಡೆಯ 
ಬಹುದು. ಅವರ ಮರಣಕ್ಕೆ ಅವನು ಕಾರಣನಾದರ 
ಅವನಿಗೆ ಉಗ್ರ ದಂಡ 
ವರದಿ ಮುಂದುವರಿದು ಹೇಳಿದೆ 


ಆದರೆ ಹಳೆಯ ಮೈಸೂರಿನಲ್ಲಿ ಹಾಗೂ ಕೊಡಗಿ 
ನಲ್ಲಿ ಗುಲಾಮರ, ಮುಖ್ಯವಾಗಿ ಅಸ್ಪೃಶ್ಯ ಕೃಷಿ 
ಕಾರ್ಮಿಕರ, ಮಕ್ಷಳು ಯಜಮಾನನ ಆಸ್ತಿಯೇ ಆಗಿ 
ದ್ದರು. ಆದರೆ ಕೊಡಗಿನಲ್ಲಿ ತನ್ನ ಗುಲಾಮ ಕೃಷಿ 
ಕಾರ್ಮಿಕರಿಗೆ ವಧುವನ್ನು 3 ಇಲ್ಲವೇ 4 ಪಗೋಡಾ 


(ಪಗೋಡಾ - ಮೂರು ರೂ) ಕೊಟ್ಟು ಅವನ 
ಯಜಮಾನನು ಖರೀದಿಸಬೇಕಾಗಿತ್ತು ಇಲ್ಲವೆ ತನ್ನ 
ಗುಲಾಮನ ಕುಟುಂಬದ ಹೆಣ್ಣನ್ನ ಬೇರೆಯವರ 
ಗುಲಾಮರ ಮನೆಗೆ ಕೊಟು "ಅಲ್ಲಿಂದ ಒಂದು 


ಹೆಣ್ಣನ್ನು ಸಾಠೆಯಾಗಿ ಪಡೆಯಬೇಕಾಗಿತ್ತು. ಮದುವೆಯ 
ವೆಚ್ಚವಾಗಿ ಆರು ರೂ. ಮತ್ತು 150 
ಪಡೆಯಬೇಕಾಗಿತ್ತು. ಎಂದು `ಅನಂತಕ್ಕಷ್ಣ 
ಹೇಳಿದ್ದಾರೆ ದಕ್ಷಿಣ ಕನ್ನಡಕೆ 
ವರದಿಯಲ್ಲಿ 1818 ರಲ್ಲಿ" 
ರಗೋಡು ಜಿಲ್ಲೆ ಸೇರಿಸಿ) 

52,000 ಎಂದು ಹೇಳಿದೆಯಲ್ಲದೆ, “ಭೂಮಿಗೆ ಬದ್ದೆ 
ನಾದವನಿರಲಿ, ಇರದೇ ಇರಲ್ಲಿ ಗುಲಾಮನ ಮಾರಾಟ 
ಯಜಮಾನನ” ಪ್ರತ್ಯೇಕ ಹಕ್ಕಾಗಿದ್ದು “ಗುಲಾಮರನ್ನು 
ಬೇರೆಯವರಿಗೆ ದುಡಿತಕ್ಕೆ ಕ "ಬಾಡಿಗೆಗೆ" ) ಕೊಡ 
ಬಹುದಾಗಿತ್ತು,” ಎಂದು ಸದ 


1] 
ಷ್ಟ 
೩ 
ತ್ತ 


ಗ್ತಿ 
ಷೀ 


ಬ್ರಿಟೀಷ್‌ ಸರಕಾರವು. ಗುಲಾಮಗಿರಿಯನ್ನು ಬಹಿ 
ಪ್ಯರಿಸಿದರೂ, ಈ ದುಷ್ಟ ಪದ್ದ ತಿಯು ಸುಲಭವಾಗಿ 
ಕಣ್ಮರೆಯಾಗಲಿಲ್ಲ. 191ರರ ಬೆಂದು ವರದಿ ಹೇಳು 
ವಂತೆ, ಕೊಡಗಿನಲ್ಲಿ ಕಾಫಿ ತೋಟಗಾರಿಕೆ ಬೆಳೆದಂತೆ, 


ಉತ್ತರಾಧಿಕಾರಿಯಾಗುತ್ತಿದ್ದ. . 


ವಿಧಿಸಲಾಗುತ್ತದೆ” ಎಂದು. 


ಸೇರು ಅಕಿ 
ಇ 


ಕೊಡಗು ತೋಟಗಳಿಗೆ ಕಲ ತ ನೆ 


ಇಂಥ ಗುಲಾಮರು ನಿಧಾನವಾಗಿ ತೋಟಗಳಿಗೆ ಕೆಲಸಕ್ಕೆ 
ಹೋಗತೊಡಗಿದರು. ಕಾನೂನಿಂದ ಗುಲಾಮಗಿರಿ ರದ್ದು 
ಪಡಿಸಿದರೂ (1843) ಹಿಂದಿನ ಪದ್ಧತಿ ಬಹು ಮಟ್ಟಿಗೆ 
ಹಾಗೆಯೇ ಮುಂದುವರಿಯಿತು. ಆದರೆ ಕೃಷಿ 
ಕಾರ್ಮಿಕ ಜಮ್ಮದಾಳುಗಳಿಗೆ ನೀಡುವ ಜೀವನಾಂಶ 
ವನ್ನು ಇತರ ಕೂಲಿಗಳ ಮಟ್ಟಕ್ಕೆ ಎತ್ತರಿಸುವುದು 
ಮಾಲಿಕರಿಗೆ ಅನಿವಾರ್ಯ ವಾಯಿತು. ಎಂದು ಈ 
ವರದಿ ಹೇಳಿದೆ. ಒಟ್ಟಿನಲ್ಲಿ ಸಾರ್ವಜನಿಕ ಕಾಮಗಾರಿಕೆ 
ಹ ಸಿಗದಂಥ ಸನ್ನಿವೇಶ ಉಂಟ್ಯನದ 1664ರ 
ರಿಸ್ಥಿತಿಯನ್ನು ಈ ವರದಿ. ಹೇಳುತ್ತದೆ 


ಇದೇ ರೀತಿಯ್ಧ ವರದಿಯನ್ನು ಆ ಅನಂತಕೃಷ್ಣ ಷ್ಟ 
ಅಯ್ಕರ್‌ ನೀಡಿದ್ದಾ ರೆ. ತ್ಯ 843ರ. ತಮ್ಮ ಮುಕ್ತಿಯ 
ಆಜ್ಞೆ ಯನ್ನು ಅನೇಕ ಜಮ್ಮದಾಳ ಳುಗಳು ತಮ್ಮನ್ನು 


ಕಿ ಹಾಕುವ ಅಥವಾ ಹೊರದೂಡುವ ಕ್ರಮವೆಂದು 
(SE ಸ್ನಲ್‌') ಭಾವಿಸಿದ್ದರು. ಅಲ್ಲದೆ, “ಗುಲಾಮ 
ರದ್ದುಪಡಿಸಿದರೂ ಹಾಗೂ (ಕಾಫಿ) 


p ತೋಟಗಾರರು ಹೆಚ್ಚಿನ ಕೂಲಿಯ ಅಮಿಷ ಒಡ್ತಿದರೂ 


ಈ ಪದ್ಧತಿ ಣ್ಮರೆಯಾಗಿಲ್ಲ. ಅನೇಕ ಜಮ ಒದಾಳುಗಳು 
(ಸರ್ಫ್‌ ಅಂಡ್‌ ಸ್ಲೇವ್ಸ್‌ ೌ) ತಮ್ಮ "`ೂರ್ವಜರ 
ಪಾರಂಪರಿಕ ಯಜಮಾನರಿಗೆ ಅಂಟಿ ಕೊಂಡಿದ್ದಾರೆ; 
ತಮ್ಮ ಪಂಗಡದ ರೂಢಿಗನುಗುಣವಾಗಿ ತಮ, ನ್ನು 
ಚೆನ್ನಾಗಿ ಪಾಲನೆ ಪೋಷಣೆ ಮಾಡುತ್ತಿದ್ದರೆ ಅವರನ್ನು 
ಬಿಟ್ಟು ಹೋಗಬೇಕೆಂಬ "ಯೋಚನೆಯನ್ನು 
ಮಾಡುತ್ತಿಲ್ಲ'.ಕಿ4 - 


ಕಾಫಿ ತೋಟಗಳಲ್ಲಿ ಕೂಲಿಗೆ ಬೇಡಿಕೆ ಇದ್ದು 
ಅಲ್ಲಿ ಹೋಗುವ ಅನುಕೂಲ ಇರುವ ದಕ್ಷಿಣ 


ಕನ್ನಡದ ಮೂಲದವರು ಮೈಸೂರು ಸಂಸ್ಥಾನದ 
ತೋಟಗಳಿಗೆ ಹೋಗುತ್ತಿರುವುದರಿಂದ ಆ ಜಿಲ್ಲೆಯ 


ಪಶ್ಚಿಮ ಭಾಗಗಳಲ್ಲಿ ಕೂಲಿದರ ಹೆಚ್ಚಿದೆ, ಹಾಗೂ 
ಇದೀ ಜಿಲ್ಲೆಯಲ್ಲಿ ಅದರ ಪರಿಣಾಮ ಆಗಿದೆ ಮತ್ತು 
ಗುಲಾಮಗಿರಿಯ ಹಿಡಿತ ತಾನಾಗಿಯೇ ಸಡಿಲಾಗಿದೆ, 
ಎಂದು ಸ್ಪರಾಕ್‌ ಹೇಳಿದ್ದಾರೆ" ಗುಲಾಮಗಿರಿ ರದ್ದತಿ 


ಕಾನೂನಿಗಿಂತ ಈ ಸನ್ನಿವೇಶ ಹೆಚ್ಚು ಪರಿಣಾಮಕಾರಿ 


ಯಾಗಿದೆಯಂದು . ಇದರಿಂದ ಸ್ಪಷ್ಟವಾಗುತ್ತದೆ. ಈ 
ಜಿಲ್ಲೆಯಿಂದ ಸುಮಾರು ಒಂದು ಲಕ” ಜನ "ಮೈಸೂರು 


(1985) ಎಂದು ಸ್ಟುವರ್ಟ್‌ 


ಥರ್ಸ್ಟ ಅವರು ಸೂಚಿಸುವಂತೆ ಹಳೆ 
ಮ್‌ ಮಲೆನಾಡು ಪ್ರದೇಶದಲ್ಲಿ ಹೊಲೆಯರು 
ಕೃಷಿ ಗುಲಾಮರ ಸ್ಥಿತಿಯಲ್ಲಿ "ದ್ದು ಬ್ರಿಟಿಷರು ಬಂದ 
ಹಲವು ದಶಕಗಳವರೆಗೂ ಅವರ” ತಿ ಸುಧಾರಿಸಿರ 
ಲಿಲ್ಲ ಎಂದು ಹೇಳಿರುವ ಮಾತನ್ನು ಬುಕಾನನ್‌ನ 
ದೀರ್ಫ ವರದಿಯ ಹಿನ್ನೆಲೆಯಲ್ಲಿ "ಪರಿಶೀಲಿಸಿದಾಗ 
ಹಳೆಯ ಮರನ ಬಯಲು ಪ್ರದೇಶಗಳಿಗೆ ಕೃಷಿ 
ಗುಲಾಮಗಿರಿ ಅಷ್ಟೊಂದು ತೀವ್ರವಾಗಿ ಇರದಂಥ 
. ಸನ್ನಿವೇಶ 1800ರ ಸುಮಾರಿಗೇ ಸೃಷ್ಟಿಯಾಗಿರಬೇಕೆಂಬ 
ಭಾವನೆಗೆ ಅವಕಾಶವಾಗುತ್ತದೆ. ಒಕ್ಕಲಿಗ ಜಾತಿಯವರೇ 


ಇಲ್ಲಿ ಬಹುಪಾಲು ಭೂಮಾಲಿಔರಾಗಿದ್ದರು. ಇದಕ್ಕೆ 


ಕಾರಣ ಬಹುಶಃ ಟಿಪ್ಪು ಹೈದರ್‌ ಕಾಲದಲ್ಲಿ ಸೇನಾ 
ಸೇವೆಗಾಗಿ ಭೂಮಿ ಕೊಡದೇ ಇದ್ದುದು (ಟಿಪ್ಪು - 
ಹೈದರ್‌ ಹೆಚ್ಚಾಗಿ ಸಂಬಳದ, ಹಾಗೂ ರಾಜ್ಯದ 
ಹೊರಗಿನ ಮರಾಠಾ, ರಜಪೂತ ಸೈನಿಕರನ್ನು ತಮ್ಮ 
ಸೇನೆಯಲ್ಲಿ ಭರ್ತಿ ಮಾಡಿದ್ದರು). 9 ಬೂಮಾಲೀಕಕೇ 
ಸ್ಪತಃ ಕೃಷಿ ಕಾರ್ಯ ದಲ್ಲಿ ತೊಡಗಿದ್ದು ದಂಡಿನ ಸೇವೆಗೆ 
ಅವರು ಕಡಿಮೆ ಅವಲಂಬಿಸಿದ್ದರು. ಅಂದರೆ 


'ಹೆಚ್ಚಾಗಿ ಕಾಫಿ ತೋಟ, 


18ನೇಯ ಶತ ಮಾನಕೂ ಮೊದಲು ಒಕ್ಕಲಿಗರು 
ಕೃಷಿ ಕೂಲಿ ಕೆಲಸ ಕ್ತ ಗುಲಾಮರನ್ನು ಹೊಂದಿದ್ದು 


ಪ 
ಸ್ಪಷ್ಟ. 


ಗುಲಾಮಗಿರಿಯ ರದ್ದತಿಯ ಕಾನೂನಿಗಿಂತಲೂ 
5 ಸಾರ್ವಜನಿಕ ಕಾಮಗಾರಿ 
(ರಸ್ತೆ, ರೈಲು ಇತ್ಯಾದಿ ಕೆಲಸ), ನಿಧಾನವಾಗಿ ಬಂದ 
ಕೇಂದ್ರೀಕೃಷ ಕೈಗಾರಿಕೆಗಳು, ಇವೆಲ್ಲ ಗುಲಾಮಗಿರಿ 
ಯಂಥ "ದೃಷ್ಟ "ಪದ್ಧತಿಯ ನಿವಾರಣೆಗೆ ಕಾರಣವಾದವು. 
ಆದರೆ ಈ ಕಾನೂನು ಮುಕ್ತರಾಗ ಬಯಸಿದ 
ಗುಲಾಮ ವರ್ಗಗಳಿಗೆ ನೈತಿಕ ಬಲ ಒದಗಿಸಿತು. ಇಲ್ಲಿ 
ಗುಲಾಮ ಪದ್ಧತಿಯ ಎಲ್ಲ ಮುಖಗಳನ್ನೂ ಚರ್ಚಿಸಿ 
ಲ್ಲವೆಂದು ಹೆ ಹೇಳಬಯಸುತ್ತೇನೆ. 

(ಗುಲಾಮಗಿರಿಯನ್ನು ಇಂಗ್ಲೆಂಡ್‌ನಲ್ಲಿ 
1833ರಲ್ಲಷ್ಟೇ ರದ್ದು ಮಾಡಿದ್ದು, ಅದರ ಹಿಂದೆಯೇ 
ಇಂಥ ಕಾನೂನು ತಂದರೆಂದು ಇಲ್ಲಿ 


BESS ಭಾರತದಲ್ಲಿ ಈ ಬಗ್ಗೆ ಮೆಕಾತಿ 


ಸಮಿತಿಯನ್ನು ನೇಮಿಸಲಾಗಿತ್ತು - 1840). 


i 


ಟಿಪ್ಪಣಿ ಗಳು. 


1. ನೋಡಿ, ಎಂ.ಚಿದಾನಂದ ಮೂರ್ತಿ, “"ಸ್ಲೇವರಿ ಇನ್‌ ಬ 
ಸಂಪುಟ.77, ಸಂಚಿಕೆ 1-2, ಪುಟ.71 ಚ 
2. ಡಿ.ಎನ್‌.ಕೃಷ್ಣಯ್ಯ ಉಲ್ಲೇಖಿಸಿದ ದಾಖಲೆ, ನೋಡಿ: 


ಮಿಥಿಕ್‌ ಸೊಸೈಟಿ,' 


3. ಅದೇ ಪು. 579 
4. ಆದೇ 
5. ಅದೇ 


“ಕೊಡಗಿನ ಇತಿಹಾ 


ನ್‌ಶಂಟ್‌ ಕರ್ನಾಟಕ”, “ಕ್ವಾರ್ಟದ್ಲಿ ಜರ್ನಲ್‌ ಆಫ್‌ ದಿ 


ಸ (1974) ಪುಟ.417. 


6. ಅದೇ, ಪುಟ.580. ಕೆಂಬಟ್ಟಿ ಹೊಲೆಯರು, ಮಾರಂಗಿ ಹೊಲೆಯರು, ಬಲಗೈ ಹೊಲೆಯರು ಹಾಗೂ 
ಪಂಜರಿಯರವ, ಕಾಗಿ ಯನಪ್ಪ ಬೆಟ್ಟ ಕುರುಬ, ಜೇನು ಕುರುಬ, ಮುಂಡ "ಹೊಲೆಯ ಪಾತಿಗಳು, ಮಾರಿ 


ಹೊಲೆಯರು, ಕುಕ್ಕ ಹೊಲೆಯರು ಮತ್ತು ಮಾದಿಗರು. 


7. ಅದೇ, ಪುಟ.581. 

8. ಸ್ಪರಾಕ್‌, ಜೆ. "ಸೌತ್‌ ಕೆನರಾ ಮಾನ್ಯುವಲ್‌', 
9. ಅದೇ 

10. ಅದೇ, 'ಪುಟ 210 - 11 


೧೮೪ 


(1894) |, ಪುಟ.198. 


31. ಸರ್ಚ್‌, ಪಚ್‌. ಮ್ಲಿ *ಷೌಷ್‌ ನತ್ತಾ ಮಾನ್ಕುವಲ್‌' 1| (1985) ಪುಟ.928. 
12, 'ಢಾಕಪಾಹ ಜಲ್ಲಾ ಗ್ಯಾಸೆಟಿಯರ್‌” (1884) ಪು.463, (1821ರ ಈಸ್ಟ್‌ ಇಂಡಿಯಾ ಪೇಪರ್ಸ್‌, | - ಪು.806 


7ರಿಂದ ಉದರದ 
AOS ವಿ 


13. ಥರ್‌ಸ್ತವ್ನ್‌ ಇ.ಎಲ್ಲ್‌.*ಕಾಸ್‌ಟ್ಸ್‌ ಅಂಡ್‌ ಟೆಬ್ಸ್‌ ಇನ್‌ ಸೌತ್‌ ಇಂಡಿಯಾ? 11 ಪುಟ.335. 
ಹೆ 


ಇ 7 ವ್ರ 
4 14. ಅಧ್ಯ ಪಟ 332 
| 
| ತ ಬಾರ 
{ 
| 
ಲ 3 1 
4 ೯ ಕಾಸ್ಟ್‌ಸ್‌ ಆಂಡ್‌ : (1948), ಪುಟ.30-31. 
; ನ 
ಶಸ ಎತ್‌.ಕ್ರೀಕವಾ್‌ ರಾಘವಯ್ಯಂಗಾರ್‌, “ಮಮೂರಂಡಂ ಆನ್‌ ದಿ.ಪ್ರಾಗೆಸ್‌ ಆಫ್‌ ಮೆಡ್ರಾಸ್‌ ಖಪೈಸಿಡೆನಿ 
ಜ್‌ ಟ್ಟ PS ಪ್‌ PY 
ಡ್ಯೂರಿಂಗ್‌ ದಿ ಲಾಸ್ಟ್‌ ಘಾದ್ದಿ ಯಿಯರ್ಸ್‌ ಆಫ್‌ ಬ್ರಿಟಿಷ್‌ ಎದ್ಮಿನಿಸ್ಟೇಶನ್‌' (1892), 
ಚ ಸೆ ದ ವ್‌ 
k 22. ಗಸ್ಟಾವ್‌ ಹಾಲಕ್‌್‌ ಸ್‌ ಮೆಂಟ್‌ ರಿಪೋರ್ಟ್‌' (19 0). ಪು.9 
| p » x 
23. ಅನಂತಕೃಷ್ಣ ಅಯ್ಯರ್‌, ಮೆಲಿನದೇ, ಪುಟ.31. 
ತೆ 


24. ಆದೇ. 
25. ಸ್ಪರಾಕ್‌, ಮೆಲಿನದೇ, ಪುಟ.210. 
26. ಸ್ಟುವರ್ಟ್‌, ಮೆಲಿನದೇ, ಪುಟ.228. 


ಇತಿಹಾಸ ದರ್ಶನ ೧೮೫ 


